ಕ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


761 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜ 
: 05.03.2021 
: ಮಾನ್ಯ ಸಚಿವರು 


| ಧಾರವಾಡದಿಂದ ಬೆಳಗಾವಿಗೆ 
| ಮಾಡಲು ಪ್ರಸ್ತುತ ಇರುವ ರೈಲು ಮಾರ್ಗದ 
' ಬದಲಾಗಿ ನೇರವಾದ ರೈಲು ಮಾರ್ಗವನ್ನು 
' ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರವು 
| ನಿರ್ಧರಿಸಿರುವುದು ನಿಜವೇ: 
| ಮಾರ್ಗದಿಂದ 


ಹಾಗಿದಲ್ಲಿ 
ಪ್ರಯಾಣಕ್ಕೆ ತಗಲುವ 
ಈ ಹೊಸ ರೈಲು ಮಾರ್ಗ ನಿರ್ಮಾಣಕ್ಕೆ 
| ತಗಲು ಪೆಚ್ಚವೆ 


] ಈ ಎರಡು ನಗರಗಳ ನಡುವಿನ ರೈಲು ಪ್ರಯಾಣದ ಸಮಯ 31 ಕಿ.ಮೀ | 
i 
H ಗಳಷ್ಟು ಕಡಿಮೆಯಾಗುತ್ತದೆ. 


ಧಾರವಾಡ-ಬೆಳಗಾವಿ ನೂ A 
ಅಂದಾಜು ಮೊತ್ತ ರೂ, 988.30 ಕೋಟಿಗಳು. 1 


[ಸದರಿ ನ ಸ್ನ ಸಂಬಂದಿಸಿದಂತೆ 
| ಎಷ್ಟು ಎಕರೆ ಭೂಮಿಯನ್ನು ಸ್ವಾಧೀಸ 
ಪೆಡಿಸಿಕೊಳ್ಳಬೇಕಾಗಿರುತ್ತದೆ; 


! ಧಾರವಾಡ-ಬೆಳಗಾವಿ ನೂತನ. ರೈಲು ಮಾರ್ಗದ ನಿರ್ಮಾಣ ಕಾಮಗಾರಿಗೆ 
ಒಟ್ಟು 335 ಎಕರೆ ಜಮೀನಿನ ಅಗತ್ಯವಿದೆ. 


ಹೊಸ ಮಾರ್ಗ ನಿರ್ಮಾಣಕ್ಕೆ ತಗಲುವ 
| ಪೆಚ್ಚದಲ್ಲಿ ರಾಜ್ಯ ಸರ್ಕಾರ ಭರಿಸಬೇಕಾದೆ 
| ಹಣಕಾಸಿಸ ಪ್ರಮಾಣವೆಷ್ಟು; 
ಸರ್ಕಾರ 'ಎಷ್ಟು ಹಣವನ್ನು ಕಾಯ್ದಿರಿಸಿದೆ; 


ಇದಕ್ಕಾಗಿ 


| 
| 
| 
| 


ಈ ನೂತನ ರಲು ಮಾರ್ಗ ಯೋಜನೆಯ ಅಂದಾಜು ವೆಚ್ಚ ರೂ. 968.30 
ಕೋಟಿಗಳಾಗಿದ್ದು, ಇದರ ಶೇ.50 ರಷ್ಟು ಅಂದರೆ ರೂ.494.15 ಕೋಟಿಗಳನ್ನು 
ರಾಜ್ಯ ಸರ್ಕಾರವು ಭರಿಸಬೇಕಾಗಿರುತ್ತದ. ಈ ಯೋಜನೆಯ ವಿಸ್ಪತ 
ಯೋಜನಾ ವರದಿಯು ಸಿದ್ದಲಾಗುತ್ತಿದ್ದು ರೈಲ್ವೆ ಇಲಾಖೆಯು ನಿಖರವಾದ | 
ಅಂದಾಜು ಪಟ್ಟಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ಸಂತರ ಯೋಜನೆಗೆ | 
ಅಗತ್ಯವಿರುವ ಅನುದಾನವನ್ನು ಕಾಯ್ದಿರಿಸಲು ಕ್ರಮವಹಿಸಲಾಗುವುದು. | 


ವ 


ಈ ಹೊಸ ರೈಲು ಮಾರ್ಗವನ್ನು ಯಾವ 
| ಕಾಲಮಿತಿಯಲ್ಲಿ ಪೊರ್ಣಗೊಳಿಸಲಾಗುವುದು? 
| (ವಿವರ ನೀಡುವುದು) 


ಧಿಯನ್ನು ನಾರ್ಯನ್ವಯಗೊಳಿಸಲು] 
ಪ್ರಸ್ತುತದಲ್ಲಿ ವಿಸ್ವತ ಅಂದಾಜು ವರದಿಯನ್ನು (ಡಿಪಿಆರ್‌) ಸಿದ್ಧ ಪಡಿಸುತ್ತಿದ್ದ, ! 
ನಂಡರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಬಿಸಿ ಕಾಮಗಾರಿಯನ್ನು | 
ತೈಗೆತ್ತಿಕೊಳ್ಳಬೇಕಾಗಿರುವುದರಿಂದ ಸಧ್ಯದಲ್ಲಿ ಈ ಯೋಜನೆಯನ್ನು 
| ಪೂರ್ಣಗೊಳಿಸಲು ಕಾಲಮಿತಿಯನ್ನು ನಿಗಧಿ ಪಡಿಸುವುದು ಸಾಡ್ಯವಿರುಪುದಿಲ್ಲ 


ಸಂಖ್ಯೆ: ಮಸ 3೦ ರಾರಾಣೆ 2೦೫/% 


(ಆಸೆಂದಸಿಃ al 


ಮೂಲಸೌಲಭ್ಯ ಅಭಿವೃದ್ಧಿ. ಪಕ್ಸ್‌ ಮತ್ತು ಹಜ್‌ ಸಚಿವರು 


